ಕರ್ನಾಟಕ ವಿಧಾನ ಪರಿಷತ್ತು 
ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು : ಶ್ರೀ. ಯು. ಬ.ವೆಂಕಟೇಶ್‌ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 198 
ಉತ್ತರಿಸಬೇಕಾದ ದಿನಾಂಕ : 14.12.2021 


ಉತ್ತರಿಸಬೇಕಾದ ಸಚಿವರು : ಸಹಕಾರ ಸಚಿವರು 


ಪಶ್ನೆ ಉತ್ತರ 


MEE! 


ಬೆಂಗಳೂರು ನಗರದ ವನ್‌ ಬೆಂಗಳೊರು ನಗರದ ಬಸವನಗುಡಿಯ 
ಶ್ರೀ ಗುರುರಾಘವೇಂದ್ರ ಸಹಕಾರ ಬ್ಯಾಂಕ್‌ನ | ಶ್ರೀ ಗುರುರಾಘವೇಂದ್ರ ಸಹಕಾರ ಬ್ಯಾಂಕಿನ ಸದಸ್ಯರ ಹಿತ 
ಸದಸ್ಯರ ಹಿತ ಕಾಪಾಡುವಲ್ಲ ಸರ್ಕಾರ | ಕಾಪಾಡುವಲ್ಲ ಸರ್ಕಾರವು ಕೆಳಕಂಡ ಕ್ರಮ 
ಕೈಗೊಂಡಿರುವ ಕ್ರಮಗಳೇನು: ಕೈಗೊಂಡಿರುತ್ತದೆ. 


1) 2014-15 ರಿಂದ 2018-19 ರವರೆಗಿನ 
ಮರುಲೆಕ್ಕಪರಿಶೋಧನೆಗೆ ಆದೇಶಿಸಲಾಗಿದೆ. 2೦14-15 
ಮತ್ತು 2೦15-16ನೇ ಸಾಅನ ಮರುಲೆಕ್ಕಪರಿಶೋಧನೆ 
ಪೂರ್ಣಗೊಂಡಿರುತ್ತದೆ. 2೦16-17ನೇ ಸಾಅನ ಮರುಲೆಕ್ಟ 
ಪರಿಶೋಧನೆ ಪ್ರಗತಿಯಲ್ಲದೆ. 
2) ಕರ್ನಾಟಕ ಸಹಕಾರಸಂಘಗಳ ಅಧಿನಿಯಮ 195೨ ರ 
ಪ್ರಕರಣ 64 ರ ವಿಚಾರಣೆಗೆ ಆದೇಶಿಸಲಾಗಿತ್ತು. ವಿಚಾರಣೆ 
ವರದಿ ದಿನಾಂಕ ೦8-11-2೦೭1 ರಂದು ಸಲ್ಲಕೆಯಾಗಿದ್ದು, 
ಮುಂದಿನ ಕ್ರಮದ ಬಧ್ಯೆ ಪರಿಶೀಅಸಲಾಗುತ್ತಿದೆ. 
3) ಬ್ಯಾಂಕಿನ ಹಗರಣಕ್ಷೆ ಸಂಬಂಧಪಟ್ಟಂತೆ ಸಿಐಡಿ 
ತನಿಖೆಗೆ ಆದೇಶಿಸಲಾಗಿದೆ. 
4) ಬ್ಯಾಂಕಿನಲ್ಲ ಹಣ ದುರುಪಯೋಗಕ್ಕೆ ಕಾರಣರಾದ 
ಸಿಬ್ಧಂದಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗಿದೆ. 
| ಮೋಸ್‌ ಠಾಣೆಯಲ್ಲ ದೂರು ದಾಖಅಸಲಾಗಿದೆ. 
ಆ [ಬ್ಯಾಂಕ್‌ನ ಹಗರಣ ಬಗ್ದೆ ಸಿಐಡಿ!!! ಈ ಪ್ರಕರಣದ `'ತನಿಚೆಯ 'ಪ್ರಗತಯ 
ತನಿಖೆಯ ಪ್ರಗತಿ ಏನು: ಮೇಲ್ವಚಾರಣೆಯನ್ನು ಮಾನ್ಯ ಉಚ್ಛ ನ್ಯಾಯಾಲಯದ 
ಮುಖ್ಯ ನ್ಯಾಯಾಧೀಶರ ನೇತೃತ್ವದ ದ್ವಿಸದಸ್ಯ ಪೀಠವು 
ನಡೆಸುತ್ತಿದ್ದು, ಇಲ್ಲಯವರೆಗೆ ೦೨ ತನಿಖಾ ಪ್ರಗತಿ 
ವರದಿಗಳನ್ನು ಸಲ್ಪಸಲಾಗಿರುತ್ತದೆ. 


2. ಈ ಪ್ರಕರಣದಲ್ಲ ಮೇಲ್ನೋಟಕ್ಕೆ ೨೭3 ಕೋಟ 
ರೂಪಾಲಯುಗಳ ಹಣಕಾಸಿನ ಅವ್ಯವಹಾರವಾಗಿರುವುದಾಗಿ 
ದೂರು ಸಲ್ಲಸಲಾಗಿರುತ್ತದೆ. ತನಿಖಾ ಕಾಲದಲ್ಲ 
ಆರೋಪಿಗಳಾದ ಕೆ. ರಾಮಕೃಷ್ಣ, ಜ. ರಘುನಾಥ್‌ ಮತ್ತು 
| ವಿ.ಆರ್‌. ರಾಜೇಶ್‌ರವರುಗಳಂದ ನಗದು ಹಣ 


ರೊ.17,88,1೦/-ಗಳನ್ನು' ಜಪ್ತಿ `ಪಡಿಸೆಲಾಗಿರುತ್ತದೆ. 
ಮುಂದುವರೆದು ಆರೋಪಿಗಳು ಮತ್ತು ಅವರ ಅವಲಂಜತ 
ಸದಸ್ಯರ ಹೆಸರಿನಲ್ಲದ್ದ ಒಟ್ಟು ೨.548 ವಿವಿಧ ಬ್ಯಾಂಕ್‌ 
ಖಾತೆಗಳಲ್ಪ್ಲದ್ದ ರೂ. 15 ಕೋಟಗೂ ಅಧಿಕ ಹಣವನ್ನು 
ಡೆಜಟ್‌ ಫ್ರೀಜ್‌ ಮಾಡಲಾಗಿರುತ್ತದೆ. ತನಿಖೆಯಲ್ಲ 
ಆರೋಪಿತರು ಹಾಗೂ ಅವರ ಸಂಬಂಧಿಕರ ಹೆಸರಿನಲ್ಪದ್ದ 
ಸುಮಾರು 115 ಕೋಟ ರೂಪಾಲಗಿಂತ ಹೆಚ್ಚನ 
ಬೆಲೆಬಾಳುವ ಸ್ಥಿರಾಸ್ತಿಗಳನ್ನು ಗುರುತಿಸಿ ಪ್ರಿವೆನ್‌ಷನ್‌ ಆಫ್‌ 
ಮನಿ ಲ್ಯಾಂಡ್ರಿಂ್‌ ಆಕ್ಸ್‌ 2೦೦೭ರ ಅಡಿಯಲ್ಲ ಕ್ರಮ 
ಜರುಗಿಸಲು ಜಾರಿ ನಿರ್ದೇಶನಾಲಯಕ್ಕೆ ವರದಿಯನ್ನು 
ಸಲ್ಲಸಲಾಗಿರುತ್ತದೆ. 


3. ತನಿಖಾಧಿಕಾರಿಗಳು ತನಿಖಾ ಕಾಲದಲ್ಲ ಆರೋಪಿಗಳು 
ಮತ್ತು ಅವರ ಕುಟುಂಬದವರ ಹೆಸರಿನಲ್ಲದ್ದ ಸ್ಥಿರಾಸ್ತಿಗಳನ್ನು 
ಗುರುತಿಸಿ ಈ ಕುರಿತು ಕ್ರಮ ಜರುಗಿಸುವ ಬಗ್ದೆ 
ವಿವರಗಳನ್ನು ಜಾರಿ ನಿರ್ದೇಶನಾಲಯಕ್ಕೆ ಸಲ್ಲಸಿದ್ದರ 
ಮೇರೆಗೆ ಜಾರಿ ನಿರ್ದೇಶನಾಲಯವು ದಿನಾಂಕ: 
17.೦೨.೭೦೭೦ ರಂದು ಪಿ.ಎಂ.ಎಲ್‌.ಎ. ಕಾಯ್ದೆ ರೀತ್ಯ 
ಮುಟ್ಟುಗೋಲು ಆದೇಶ ಹೊರಡಿಸಿದ್ದು ಮುಂದಿನ ಪ್ರಕ್ರಿಯೆ 
ಚಾಲ್ತಯಲ್ಲರುತ್ತದೆ. 


4. ಶ್ರೀ ಗುರು ರಾಘವೇಂದ್ರ ಸಹಕಾರ ಬ್ಯಾಂಕ್‌ 
ಅವ್ಯವಹಾರದಲ್ಲ ಭಾಗಿಯಾದ ಮತ್ತೊಂದು ಸಂಸ್ಥೆಯಾದ 
ಶ್ರೀ ಗುರು ಸಾರ್ವಭೌಮ ಸೌಹಾರ್ದ ಪತ್ತಿನ ಸಹಕಾರ 
ನಿಯಮಿತದಲ್ಲನ ಅವ್ಯವಹಾರದ ಬಗ್ಗೆ ಸರ್ಕಾರವು 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಸಾರ್ವಜನಿಕ 
ಜಮೀನುಗಳ ನಿಗಮ ನಿಯಮಿತ, ಬೆಂಗಳೂರು ರವರನ್ನು 
ಕರ್ನಾಟಕ ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣೆ 
ಅಧಿನಿಯಮ 2೦೦4ರ ಅಡಿಯಲ್ಲ ಕ್ರಮ ಜರುಗಿಸಲು 
ಸಕ್ಷಮ ಪ್ರಾಧಿಕಾರವನ್ನಾಗಿ ನೇಮಕಗೊಳಸಿರುತ್ತದೆ. ಸಕ್ಷಮ 
ಪ್ರಾಧಿಕಾರಿಗಳಗೆ ತನಿಬೆಯಲ್ಲ ಗುರುತಿಸಿರುವ ಖ್ಥಿರ ಮತ್ತು 
ಚರಾಸ್ತಿಗಳ ವಿವರಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲು 
ಸಿ.ಐ.ಡಿ.ಯವರು ವರದಿಯನ್ನು ಸಲ್ಲಸಿದ್ದು ಮುಟ್ಟುಗೋಲು 
ಪ್ರಕ್ರಿಯೆ ಚಾಲ್ರಯಲ್ಲರುತ್ತದೆ. 


Fo ತನಿಖಾಧಿಕಾರಿ ಇದುವರೆವಿಗೆ ಪ್ರಕರಣದಲ್ಲ 
ಭಾಗಿಯಾಗಿರುವ ಒಟ್ಟು 37 ಜನ ಆರೋಪಿಗಳನ್ನು 
ದಸ್ತಗಿರಿ ಮಾಡಿರುತ್ತಾರೆ. 1 ಜನ ಆರೋಪಿಗಳು 


ನ್ಯಾಯಾಲಯದಿಂದ ನಿರೀಕ್ಷಣಾ ಜಾಮೀನನ್ನು | 
ಪಡೆದುಕೊಂಡಿದ್ದು, 04 ಆರೋಪಿಗಳು ಮರಣ 
ಹೊಂದಿರುತ್ತಾರೆ. 


6. ಬ್ಯಾಂಕಿನಲ್ಲ ಏಪ್ರಿಲ್‌ 2೦೦೨ನೇ ಸಾಅನಿಂದ ಜನವರಿ 
2೦೭೦ರ ಸಾಅನವರೆಗೆ ನಡೆದಿರುವ ಹಣಕಾಸಿನ 
ಅವ್ಯವಹಾರದ ಬಗ್ಯೆ ಮತ್ತು ಸುಳ್ಳು ಲಾಭ ನಷ್ಟದ ತ:ಬ್ರೆಯ 
ಕುರಿತು ಮೆ ಕೆನ್‌ & ಕಂಪನಿ ರವರು ಫಾರೆನ್ಸಿಕ್‌ ಆಡಿಟ್‌ 
ನಡೆಸುತ್ತಿದ್ದು ಹಾಆ 2೦೦೨-1೦ನೇ ಸಾಅನ ಹಣಕಾಸಿನ 
ಅವ್ಯವಹಾರದ ಬಧೆ ಆಡಿಟ್‌ ವರದಿಯನ್ನು ಸಲ್ಲಸಿದ್ದರ 
ಮೇರೆಗೆ ದಿನಾಂಕ: 12.08.2೦21 ರಂದು ಮಾನ್ಯ 
ನ್ಯಾಯಾಲಯಕ್ಕೆ ೭೦೦೨-1೦ರ ಸಾಅನಲ್ಲ ನಡೆದಿರುವ 
ಹಣಕಾಸಿನ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟು 28 
ಜನ ಆರೋಪಿಗಳ ವಿರುದ್ಧ ಪ್ರಾಥಮಿಕ ದೋಷಾರೋಪಣಾ 
ಪಟ್ಟಿಯನ್ನು ದಿನಾಂಕ 12.೦8.2೦21 ರಂದು ಸಲ್ಲಸಿದ್ದು, 
ಸದರಿ ದೋಷಾರೋಪಣಾ ಪಟ್ಟಿಯನ್ನು ಸಿ.ಸಿ.ನ೦ಬರ್‌ 
288೨2/2೦೭೦ ರಟ್ಲ ನ್ಯಾಯಾಲಯವು ಅಂಗೀಕರಿಸಿ 
ವಿಚಾರಣೆ ಕೈಗೊಂಡಿರುತ್ತದೆ. 


7. ಶ್ರೀ ಗುರು ರಾಘವೇಂದ್ರ ಸಹಕಾರ ಬ್ಯಾಂಕ್‌ 
ನಿಯಮಿತದಲ್ಲ ಮತ್ತು ಶ್ರೀ ಗುರು ಸಾರ್ವಭೌಮ 
ಸೌಹಾರ್ದ ಪತ್ತಿನ ಸಹಕಾರ ನಿಯಮಿತದಲ್ಲ ನಡೆದಿರುವ 
ಹಣಕಾಸಿನ ಅವ್ಯವಹಾರದ ಬಗ್ಗೆ ಪಾರೆಸ್ಸಿಕ್‌ ಆಡಿಬ್‌ನ್ನು 
ಲೆಕ್ಕಪರಿಶೋಧಕರು ಮಾಡುತ್ತಿದ್ದು, ಪಾರೆನ್ಸಿಕ್‌ ಆಡಿಟ್‌ 
ವರದ ಮುಗಿದ ಕೂಡಲೇ, ವಾರ್ಷಿಕವಾರು 
ದೋಷಾರೋಪಣಾ ಪಟ್ಟಿಗಳನ್ನು ಸಂಬಂಧಪಟ್ಟ 
ನ್ಯಾಯಾಲಯಗಳಗೆ ಸಲ್ಲಸಲಾಗುವುದು. 


N 


ತಜ್ಞರ ಸಮಿತಿಯನ್ನು ರಚಿಸಲಾಗಿದೆಯೇ: 
ಸಮಿತಿ ಯಾವ ಕಾಲಮಿತಿಯೊಳಗೆ ವರದಿ 
ಸಲ್ಲಸಲದೆ? 


il 


ತಣ್ಣರ ಸಮಿತಿಯನ್ನು ರಚಸಿರುವುದಿಲ್ಲ. ಭಾರತೀಯ | 
ರಿಸರ್ವ್‌ ಬ್ಯಾಂಕ್‌ನ ಶಿಫಾರಸ್ಸು ಮತ್ತು ಕರ್ನಾಟಕ ಉಚ್ಛ 
ನ್ಯಾಯಾಲಯದ ನಿರ್ದೇಶನದ ಪ್ರಕಾರ ಬ್ಯಾಂಕಿಂಗ್‌ 
ಕ್ಷೇತದಲ್ಲ ಪರಿಣತಿ ಹೊಂದಿರುವ ಶ್ರೀ ಅಶೋಕನ್‌ 
ಎಂಬುವವರು ಆಡಳತಾಧಿಕಾರಿಯಾಗಿ 
ಕಾರ್ಯನಿರ್ವಹಿಸುತ್ತಿದ್ದಾರೆ. 


— 


ಕಡತ ಸಂಖ್ಯೆ ಹಿಒ ೨4 ಸಿಆರ್‌ಸಿ ೨೦೦1 


ಬುಲಿ ೬9. ssh 


(ಎಸ್‌. ಟ. ಸೋಮಶೇಖರ್‌) 
ಸಹಕಾರ ಸಚಿವರು 


